ಮಕ್ಕಳ ಕಥೆಗಳಲ್ಲಿ ಮಕ್ಕಳ ಧ್ವನಿ 
ಜ್ಯೋತಿ ದೇಶಮುಖ್‌ ಮತ್ತು ಶಿವಾನಿ ತನೇಜಾ 


ಶಾಲೆಯು ಮಕ್ಕಳ ಹಿತವನ್ನು ಕಾಯುವ ಒಂದು ಸಂಸ್ಥೆ ಎಂದು 
ನಾವು ನಂಜದರೂ ಕೂಡ ಶಾಲೆಗಳಲ್ಲನ ಮತ್ತು ಶಾಲೆಗಳ 
ಬಗೆಗಿನ ಎಲ್ಲಾ ನಿರ್ಧಾರಗಳನ್ನು ವಯಸ್ಥರೇ ತೆಗೆದುಕೊಳ್ಳುತ್ತಾರೆ. 
ಅನೇಕ ಬಾರಿ, ಮಕ್ಕಳ ವಾಸ್ತವತೆಯನ್ನು ತಿಆಯದ ವಯಸ್ಥರು 
ಶಾಲೆಯು ಕಾರ್ಯನಿರ್ವಹಿಸುವ ರೀತಿಗೆ ಜವಾಬ್ದಾರ- 
ರಾಗಿರುತ್ತಾರೆ. ಮಕ್ಕಳಗಿಂತ ವಯಸ್ಕರಿಗೆ ಹೆಚ್ಚು ತಿಆದಿದೆ ಎಂಬ 
ಈ ನಂಜಕೆಯನ್ನು ಪರಿಶೀಲನೆಗೆ ಒಳಪಡಿಸಬೇಕಾಗಿದೆ. ಈ 
ಲೇಖನವು ಮಕ್ನಳು ತಮ್ಮ ಶಾಲಾ ಜೀವನದ ವ್ಯಾಖ್ಯಾನಗಳನ್ನು 
ಕಥಾಮಸ್ತಕಗಳ ಮೂಲಕ ಹಂಚಿಕೊಳ್ಳುವಂತೆ ಅವರನ್ನು ಹೇಗೆ 
ಪ್ರೋತ್ಸಾಹಿಸಬಹುದು ಎಂಬುದನ್ನು ಪರಿಶೋಧಿಸುತ್ತದೆ ಹಾಗೂ 
ಮಕ್ಕಳ ಸಾಹಿತ್ಯದಲ್ಲ ಮಕ್ಕಳ ಕತ್ತ್ಯತ್ಸವನ್ನು (children’s 
೩8ೀncy) ವರ್ಥಿಸುವುದನ್ನು ಪ್ರತಿಪಾದಿಸುತ್ತದೆ. ಸ್ಥೂಲ್‌ ಮೇ 
ಸೀಖಾ ಔರ್‌ ಸಿಖಾಯಾ (ಮುಸ್ನಾನ್‌, 2೨೦೭2೦2) ಎಂಬುದು 
ಘಭೋಪಾಲ್‌ನ ಗಂಗಾನಗರದ ಕೊಳೆಗೇರಿಯ ವಸತಿ ಪ್ರದೇಶದ 
ಗೋಂಡಿ ಬುಡಕಟ್ಟು ನಿವಾಸಿಯಾದ ನಿಕಿತಾ ಧುರ್ಪೆ ಬರೆದ ಕಥೆ. 
ಅವಳು ತನ್ನ ಸ್ನೇಹಿತರೊಂದಿಗೆ ಶಾಲೆಯೊಂದಕ್ಕೆ ಸೇರುವ 
ಉತ್ಸಾಹದೊಂದಿಗೆ ಕಥೆಯು ಪ್ರಾರಂಭವಾಗುತ್ತದೆ. ಆದರೆ 
ತರಗತಿಯಲ್ಲ ಅವರಿಗಾಗುವ ಅನುಭವಗಳು ಬಹಳ ತ್ಛರಿತವಾಗಿ 
ಅವರ ಈ ಉತ್ಸಾಹವನ್ನು ನಿರಾಶೆಗೆ ತಿರುಗಿಸುತ್ತವೆ. ಶಾಲೆಯು 
ಕಾರ್ಯನಿರ್ವಹಿಸುವ ವಿಧಾನಗಳು ಅವರನ್ನು ಏನೋ 
ಕಳೆದುಕೊಂಡ ಭಾವಕ್ಕೆ ತಳ್ಳುತ್ತವೆ. ಶಿಕ್ಷಕರು ಅವರ ಮನೆ 
ಭಾಷೆಯಾದ  ಗೋಂಡಿಗಿಂತ ಭನ್ನವಾದ ಭಾಷೆಯಲ್ಲ 
ಮಾತನಾಡುತ್ತಿರುತ್ತಾರೆ ಮತ್ತು ಆ ಬಗ್ಗೆ ಸ್ಪಷ್ಟತೆ ಪಡೆಯಲು 
ಪ್ರಯತ್ನಿಸಿದಾಗ ಶಿಕ್ಷಕರಿಂದ ನಿಂದನೆಗೆ ಒಳಗಾಗುತ್ತಿರುತ್ತಾರೆ. 
ಆದರೆ ಮಕ್ಕಳು ತಮ್ಯ ಔಪಚಾರಿಕ ಶಿಕ್ಷಣದ ಕನಸನ್ನು 
ಬಟ್ಟುಕೊಡಲು ಬಯಸುವುದಿಲ್ಲ. ಆದ್ದರಿಂದ ಅವರು ಈ 
ಪರಿಫ್ಥಿತಿುಂದ ಹೊರಬರಲು ಮಾರ್ಗಗಳನ್ನು ಹುಡುಕಲು 
ಪ್ರಾರಂಭಸುತ್ತಾರೆ. ಈ ಸಮಾಲೋಚನೆಯ ಮೂಲಕ, 
ಬರಹಗಾರರಾದ ಮಕ್ಕಳು ಶೈಕ್ಷಣಿಕೆ ಬೋಧನಾ ವಿಧಾನದ 
ಕುರಿತು ಸೂಕ್ತ ಪ್ರಶ್ನೆಗಳನ್ನು ಎತ್ತುತ್ತಾರೆ. 


ತರಗತಿಯಲ್ಲಿನ ಕಥೆ 


ನಮ್ಮ ಶಾಲೆಯ ಐದನೇ ತರಗತಿಯಲ್ಲ ಓದುತ್ತಿರುವ 10ರಿಂದ 15 
ವರ್ಷದೊಳಗಿನ 2೦ ವಿದ್ಯಾರ್ಥಿಗಳ ಮಿಶ್ರ ಗುಂಪಿಗೆ ಈ 
ಪುಸ್ತಕವನ್ನು ಪರಿಚಯುಸಲಾಲಯುತು. ಕಥೆಯಲ್ಲ ತೆರೆದುಕೊಳ್ಳುವ 
ಸನ್ನಿವೇಶಗಳಗೆ ಎಷ್ಟು ಸುಲಭವಾಗಿ ಮಕ್ಕಳು ತಮ್ಮನ್ನು 
ಗುರುತಿಸಿಕೊಂಡರು ಎಂಬುದು ಸಾಕಷ್ಟು ಆಶ್ಚರ್ಯಕರವಾಗಿ 
ಕಾಣುತ್ತದೆ. ಕಥೆಯಲ್ಲನ ಒಂದೆರಡು ವಾಕ್ಯಗಳು ಗೋಂಡಿ 


ಅಜೀಂ ಪ್ರೇಮ್‌ಜ ಯೂನಿಪರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


ಭಾಷೆಯಲ್ಲ ಇವೆ. ಇವುಗಳನ್ನು ಓದಿದಾಗ, ಮಕ್ಕಳಂದ ಕೆಲವು 
ವಿನಂತಿಗಳು ಕೇಃಬಂದವು. 'ಅದನ್ನು ಇನ್ನೊಮ್ಮೆ ಹದಿ. ನೀವು 
ಏನೆಂದು ಹ&ದಿದಿರಿ?' ಎಂದು ಕೇಆದರು. ಸಂಭಾಷಣಿಯ ಹರಿವು 
ಮತ್ತು ಕೆಲವು ಪರಿಚಿತ ಪದಗಳ ಆಧಾರದ ಮೇಲೆ ಅವರು 
ಏನನ್ನು ತಿಅಸುತ್ತಿದ್ದಾರೆಂದು ಊಹಿಸಲು ಪ್ರಯತ್ನಿಸುತ್ತಿದ್ದರು. 
ತರಗತಿಯಲ್ಲ ಗೋಂಡಿ ಮಾತನಾಡುವ ಮಕ್ಕಳರಲಲ್ಲ. ಆದರೆ ಆ 
ಮಕ್ಕಆಗೆ ಗೋಂಡಿ ಮಾತನಾಡುವ ಸ್ನೇಹಿತರಿದ್ದರು. ಅವರ 
ಉತ್ಸಾಹದ ಕಾರಣವು ಕೇವಲ ಅವರಿಗೆ ಪರಿಚತವಾಗಿದ್ದ 
ಭಾಷೆಯಿಂದ ಬಂದಿರಲಲ್ಲ, ಆದರೆ ಆ ಕಥೆಯ ಮೂಲದೊಂದಿಗೆ 
ಅವರಿಗೆ ಹೆಚ್ಚು ಸಂಬಂಧ ಇದ್ದಿದ್ದರಿಂದ ಬಂದಿತ್ತು ಎಂದು 
ಸುಗಮಕಾರರಾಗಿ ಅರ್ಥಮಾಡಿಕೊಳ್ಳಬಹುದಾಗಿತ್ತು. ರಾಗೀಣಿ 
ಲಆತ್‌ ಅವರು ಹಿಮಾಚಲ ಪ್ರದೇಶದ ಮಕ್ಕಳ ಗುಂಪಿಗೆ ಇದೇ 
ಕಥೆಯನ್ನು ಓದಿದಾಗ. ಬೆಟ್ಟಗಳಲ್ಲ ವಾಸಿಸುವ ಮಕ್ಕಳು ನಿಕಿತಾ 
ಮತ್ತು ಅವರ ಸ್ನೇಹಿತರೊಂದಿಗೆ ತಕ್ಷಣವೇ ತಮ್ಮನ್ನು 
ಗುರುತಿಸಿಕೊಂಡರು ಎಂಬುದನ್ನು ಕಂಡುಕೊಂಡರು. 


ಅನುಭವಗಳನ್ನು ಹಂಚಿಕೊಳ್ಳುವುದು 


ಕಥೆ ಹೇಳದ ನಂತರ, ಮಕ್ಕಳಗೆ ತಮ್ಮ ಅನುಭವಗಳನ್ನು 
ಹಂಚಿಕೊಳ್ಳಲು ಕೆಲವು ಉತ್ತೇಜಕ ಪ್ರಶ್ನೆಗಳನ್ನು ಕೇಳ 
ಸುಗಮಗೊಳಸಲಾಯುತು. ಉದಾಹರಣೆಗೆ, 'ಆ ನಾಲ್ದು 
ಹುಡುಗಿಯರ ಬಣ್ಣೆ ನಿಮಗೆ ಏನಸ್ಸಿಸುತ್ತದೆ?' 'ಶಾಲೆಯಲ್ಲ ನೀವು 
ಎಂದಾದರೂ ಕಳೆದುಹೋದಂತಹ ಭಾವನೆಯನ್ನು 
ಅನುಭವಿಸಿದ್ದೀರಾ?' 'ನೀವು ಕಳೆದುಹೋದಂತೆ ಭಾಸವಾದರೆ 
ನೀವು ಏನು ಮಾಡುತ್ತೀರಿ? 'ತಮ್ಮ ಕಾರ್ಯಚಟುವಟಕೆಯನ್ನು 
ಬದಲಾಯಸಿಕೊಳ್ಳುವಂತೆ ಯಾರಾದರೂ ವಯಸ್ಥರನ್ನು ನೀವು 
ಕೇಜದ್ದೀರಾ?. ಮಕ್ಕಳು ತಮ್ಮ ಅಭಪ್ರಾಯಗಳನ್ನು 
ಹಂಚಿಕೊಳ್ಳಲು ಉತ್ಸುಕರಾಗಿದ್ದರು ಮತ್ತು ಇತರರ ಕಥೆಗಳನ್ನು 
ಕೇಳಸಿಕೊಳ್ಳುವಂತೆ ನಾವು ಅವರಿಗೆ ಹೇಳಬೇಕಾಲಯುತು. 
ಇವುಗಳನ್ನು ಮೌಟಣಕವಾಗಿ ಹಂಚಿಕೊಳ್ಳಲಾಯಿತಾದರೂ ಕೆಲವು 
ಮಕ್ಕಳು ಅವುಗಳನ್ನು ಬರೆದರು ಕೂಡ. ಈ ಪ್ರಕ್ರಿಯೆಯುಂದ 
ಮೂರು ರೀತಿಯ ಕಥೆಗಳು ಹುಟ್ಪಕೊಂಡವು. 


ಶಾಲೆಯಲ್ಲನ ಅನುಭವಗಳು 


10 ವರ್ಷದ ಬಾಲಕನೊಬ್ಬ ತನ್ನ ಹಳ್ಳಿಯ ಶಾಲೆಯಲ್ಲ ಶಿಕ್ಷಕರು 
ಬೋರ್ಡ್ಗ ಮೇಲೆ ಏನನ್ನಾದರೂ ಬರೆದು ಅದನ್ನು ನಕಲು 
ಮಾಡುವಂತೆ ಮಕ್ಷಳಗೆ ಹೇಳುತ್ತಾರೆ ಎಂದು ಹಂಚಿಕೊಂಡನು: 
ಮಕ್ಷಳಗೆ ಬರೆಯಲು ಸಾಧ್ಯವಾಗದಿದ್ದರೆ ಅಥವಾ ಅವರು ತಪ್ಪು 


ಮಾಡಿದರೆ, ಅವರನ್ನು 'ಮರದಿಂದ ಆಗಷ್ಟೇ ಮುರಿದು ತಂದ 
ಹಸಿರು  ಕೋಲನಿಂದ'  ಹೊಡೆಯಲಾಗುತ್ತಿತ್ತು. 'ನಾವು 
ತರಗತಿಬಂದ ಹೊರಗೆ ಹೋಗಲು ಹೇಳಬಹುದಾದ 
ಕಾರಣಗಳ ಬಣ್ಣೆ ಯೋಚಸುತ್ತಿದ್ದೆವು. ನಮಗೆ ಶಾಲೆಗೆ 
ಹೋಗಬೇಕೆಂಬ ಮನಸ್ಸೇ ಇರುತ್ತಿರಅಲ್ಲ. ಆದರೆ ಕುಟುಂಬದ 
ಸದಸ್ಯರು ನಮ್ಮನ್ನು ಹೋಗುವಂತೆ ಒತ್ತಾಯುಸುತ್ತಿದ್ದರು.. 
ಇಂತಹದ್ದೇ ರೀತಿಯ ಅನುಭವವನ್ನು 1 ವರ್ಷದ ಬಾಲಕಿ 
ಹಂಚಕೊಂಡಳು. 'ಸರ್‌ ನಮಗೆ ಕಂಠಪಾಠ ಮಾಡುವಂತೆ 
ಹೇಳುತ್ತಿದ್ದರು. ಆದರೆ ನನಗೆ ಅದನ್ನು ಮಾಡಲು 
ಸಾಧ್ಯವಾಗುತ್ತಿರಅಲ್ಲ. ನಾನು ನಿಜವಾಗಿಯೂ ಪ್ರಯತ್ನಿಸುತ್ತಿದ್ದೆ. 
ಆದರೂ ನನಗೆ ಸಾಧ್ಯವಾಗುತ್ತಿರಅಲ್ಲ. ಆದ್ದರಿಂದ ಅವರು 
ನಮ್ಮನ್ನು ಕೋಲನಿಂದ ಹೊಡೆಯುತ್ತಿದ್ದರು. ಆಗ ನನಗೆ ತುಂಬಾ 
ಅಸಮಾಧಾನವಾಗುತ್ತಿತ್ತು. `ಸರ್‌ ನಮ್ಮನ್ನು ಮೇಲಸಿಂದ ಕೆಳಕ್ಕೆ 
ದುರುಗುಣ್ಣ ನೋಡುತ್ತಿದ್ದರು” ಎಂದು ಸಹ ಒಂದು ಹುಡುಗಿ 
ಬರೆದಿದ್ದಳು. ಇದನ್ನು ತನ್ನ ತಾಯಿಯೊಂದಿಗೆ ಹಂಚಿಕೊಳ್ಳಲು 
ಅವಳಗೆ ಸಾಧ್ಯವಾಗದೆ. ಆ ಶಿಕ್ಷಕನು ಸರಿಯಾಗಿ ಪಾಠ 
ಮಾಡುತ್ತಿಲ್ಲ ಎಂದು ಹೇಳದ್ದಳು. ಹಾಗಾಗಿ ಅವಳ ತಾಯಿ 
ಶಾಲೆಯಿಂದ ಜಡಿಸಿದ್ದಕು. ಕೇವಲ ಒಂದು ವರ್ಷದ ಹಿಂದೆ ತನ್ನ 
ಶಿಕ್ಷಣ ಪಯಣವನ್ನು ಪ್ರಾರಂಭಸಿದ 14 ವರ್ಷದ ಹುಡುಗಿ 
ಶಾಲೆಯ ಭಾಗವಾಗುವ ತನ್ನ ಆರಂಭಕ ಪ್ರಯತ್ನದ ಬರ್ದೆ 
ಬರೆದಿದ್ದಳು. "ನಾವು ಮೊದಲ ಬಾರಿಗೆ ಶಾಲೆಗೆ ಹೋದಾಗ, ಅಲ್ವ 
ನಾವು ಕೇವಲ ಮೂರು ದಿನ ಮಾತ್ರ ಇದ್ದೆವು. ನಮಗೆ ಅಲ್ವ 
ಓದಲು ಸಾಧ್ಯವಾಗಅಲ್ಲ. ಮೊದಮೊದಲು ಇದು ಹೊಸ 
ಸ್ಥಳವಾದ ಕಾರಣ ಹೀಗೆ ಆಗುತ್ತಿದೆ ಎಂದು ನಾವು ಭಾವಿಸಿದ್ದೆವು. 
ಆ ವ್ಯಕ್ತಿ (ಶಿಕ್ಷಕ) ನಮಗೆ ಹೊಡೆಯುವುದಿಲ್ಲ ಎಂದು ನಾನು 
ಭಾವಿಸಿದ್ದೆ". ನನ್ನ ಗೆಳತಿ ನಾವು ಪುಸ್ತಕವನ್ನು ತೆರೆದು 
ಕುಳತುಕೊಳ್ಳಬೇಕಷ್ಟೇ. ಅವರು ಹೊಡೆಯುವುದಿಲ್ಲ ಎಂದು 
ನನಗೆ ಭರವಸೆ ನೀಡಿದ್ದಳು. ಆದರೆ ಅದು ಖಾಅ ನೋಟ್‌ ಬುಕ್‌ 
ಆಗಿತ್ತು. ಶಿಕ್ಷಕರು ಬೋರ್ಡ್‌ ಅನ್ನು ದೊಡ್ಡ ದೊಡ್ಡ ವಾಕ್ಯಗಳ೦ದ 
ತುಂಬುತ್ತಿದ್ದರು. ನನಗೆ ಓದುವುದು ಹೇಗೆಂದು ತಿಆದಿರಲಲ್ಲ. 
ಆದರೆ ಶಿಕ್ಷಕರು ಬೇರೆ ಏನನ್ನೂ ಕಲಸುವುದಿಲ್ಲ ಎಂದು 
ಹೇಳದರು. 'ಹಾಗಾಗಿ ನಾವು ಬೇರೆ ಯಾವುದಾದರೂ ಶಾಲೆಯಲ್ಲ 
ಹದುತ್ತೇವೆಂದು ನನ್ನ ಗೆಳತಿ ಹೇಳದಳು. ಶಿಕ್ಷಕರು 
ತಲೆಕೆಡಿಸಿಕೊಂಡಂತೆ ಕಾಣಲಲ್ಲ. 'ಸರಿ ಹೋಗಿ' ಎಂದು 
ಸುಮ್ಮನಾದರು. ಸುಗಮಕಾರರಾಗಿ, ನಾವು ಶಾಲೆಯ ಬಗ್ಗೆ 
ಕೆಲವಾದರೂ ಸಕಾರಾತ್ಮಕ ಅನುಭವಗಳನ್ನು ಪಡೆದುಕೊಳ್ಳಲು 
ಪ್ರಯತ್ನಿಸಿದೆವು. ಆದರೆ ಅಂತಹ ಯಾವ ಅನುಭವವೂ ಇರಲಲ್ಲ. 


ಅವರ ಭಾಷೆ ಮತ್ತು ಹೊರಗಿನ ಪ್ರಪಂಚಕ್ಕೆ ಸಂಬಂಧಿಸಿದ 
ಅನುಭವಗಳು 


18 ವರ್ಷದ ಹದಿಹರೆಯದ ಹುಡುಗಿಯೊಬ್ಬಳು ತನ್ನು 
ಸ್ನೇಹಿತೆಯರೊಂದಿಗೆ ತನ್ನು ಭಾಷೆಯಲ್ಲ (ಪಾರ್ಥಿ) 
ಮಾತನಾಡುವಾಗ ಇತರ ಮಕ್ಕಳು ಅವರು ತಮ್ಮ ಬಗ್ಗೆ 
ಮಾತನಾಡಿಕೊಳ್ಳುತ್ತಿದ್ದಾರೆ ಎಂದು ಭಾವಿಸಿ ಶಿಕ್ಷಕರಿಗೆ ದೂರು 


ನೀಡುತ್ತಿದ್ದರು. 'ಮಧ್ಯಾಹ್ನದ ಊಟದ ವೇಕೆಯಲ್ಪ ಇತರ ಮಕ್ಕಳು 
ನಾವು ಪಾರ್ಧಿಗಳು ಎಂಬ ಕಾರಣಕ್ಕೆ ನಮ್ಮಿಂದ ದೂರ 
ಕುಳತುಕೊಳ್ಳುತ್ತಿದ್ದರು' ಎಂಬುದನ್ನು ಹಂಚಿಕೊಂಡಳು. 
ಇಂತಹದ್ದೇ ಅನುಭವವನ್ನು ಕಂಜರ್‌ ಸಮುದಾಯದ 
ಮಗುವೊಂದು ಹಂಚಿಕೊಂಡಿತು. 'ನಾನು ಮೊದಲು ಶಾಲೆಗೆ 
ಹೋಗುತ್ತಿದ್ದಾಗ. ನನ್ನ ಶಾಲೆಯ ಮಕ್ಕಳು ನಮ್ಮನ್ನು ಮತ್ತು 
ನಮ್ಮ ಭಾಷೆಯನ್ನು ಅಪಹಾಸ್ಯ ಮಾಡುತ್ತಿದ್ದರು' ಎ೦ದು ಅವಳು 
ಬರೆದಿದ್ದಾಳೆ. "ಯಾರಾದರೂ ಅವರನ್ನು ಗೇಆಅ ಮಾಡಿದರೆ, 
ಅವರಿಗೆ ಹೇಗೆ ಅನಿಸುತ್ತದೆ? ನಾವು ಬೇರೆ ಭಾಷೆ 
ಮಾತನಾಡುತ್ತೇವೆ ಎಂಬ ಕಾರಣಕ್ಕೆ ಯಾರೂ ನಮ್ಮನ್ನು 
ನಿಂದಿಸಬಾರದು.. 


ವಯಸ್ಥರ ಮುಂದೆ ತಮ್ಮ ಅಭಪ್ರಾಯಗಳನ್ನು ಮುಂದಿಡುವ 
ಅನುಭವಗಳು 


14 ವರ್ಷದ ಬಾಲಕಿಯೊಬ್ಬಳು ತನ್ನ ತಾಯುಯು ತನ್ನನ್ನು 
ಕೆಲವೊಮ್ಮೆ ಕ್ಷೆ ಬೇಡಲು ಕಳುಹಿಸುತ್ತಿದ್ದಕು. ಆದರೆ ಅದು ತನಗೆ 
ಇಷ್ಟವಿರಅಲ್ಲ ಎಂದು ಹಂಚಿಕೊಂಡಳು. ಚಿಂದಿ ಆಯಲು ಕೂಡಾ 
ಹೋಗದಿದ್ದರೆ ಅವಳ ತಾಲುಯು ಅವಳ ಮೇಲೆ 
ಕೋಪಗೊಳ್ಳುತ್ತಿದ್ದಕು. ಅವಳು ತನ್ನ ತಾಲುಗೆ ತುಂಬಾ 
ಹೆದರುತ್ತಿದ್ದಳು (ಠೇಗಲೂ ಸಹ ಹೆದರುತ್ತಾಕೆ). ಆದ್ದರಿಂದ ತನಗೆ 
ಭಿಕ್ಷೆಗೆ ಹೋಗಲು ಇಷ್ಟವಿಲ್ಲ ಎಂದು ಅವಳಗೆ ಹೇಳಲು 
ಸಾಧ್ಯವಾಗಲಅಲ್ಲ. ಆದರೆ ಒಂದು ದಿನ ಧೈರ್ಯ ತಂದುಕೊಂಡು 
ಅಮ್ಮನಿಗೆ ಹೇಳದಳು. ಅವಳ ತಾಯಿ ಅವಳನ್ನು ಭಿಕ್ಷೆಗೆ 
ಕಳುಹಿಸುವುದನ್ನು ನಿಲ್ಲಿ ಶಾಲೆಗೆ ಸೇರಿಸಿದಳು. ಈ 
ಲೇಖಕಿಯರಲ್ಲ ಒಬ್ಗಕಳು ತನ್ನ ಶಾಲಾ ಜೀವನದ ವೈಯಕ್ತಿಕ 
ಅನುಭವವನ್ನು ಸಹ ಹಂಚಿಕೊಂಡಿದ್ದಾಳೆ. 'ನಾನು ಹತ್ತನೇ 
ತರಗತಿಯಲ್ಪದ್ದಾಗ, ಗಣಿತ ಶಿಕ್ಷಕರಾದ ತಿವಾರಿ ಸರ್‌ ಅವರು 
ಯಾವಾಗಲೂ ನನ್ನನ್ನು ಕಪ್ಪುಹಲಗೆಯ ಬಳ ಕರೆದು 
ಸಮಸ್ಯೆಯನ್ನು ವಿವರಿಸದೆ, ಅದನ್ನು ಪರಿಹರಿಸುವಂತೆ ನನಗೆ 
ಸೂಚಿಸುತ್ತಿದ್ದರು. ನನಗೆ ಅದು ಸಾಧ್ಯವಾಗದಿದ್ದಾಗ. ಅವರು ನನ್ನ 
ಜಡೆಯನ್ನು ಎಳೆಯುತ್ತಿದ್ದರು. ಇದು ಹಲವಾರು ದಿನಗಳವರೆಗೆ 
ನಡೆಯಿತು. ನಾನು ಅವರನ್ನು ಕಂಡರೆ ಹೆದರುತ್ತಿದ್ದೆ ಮತ್ತು ಅವರ 
ತರಗತಿಯನ್ನು ತಪ್ಪಿಸಿಕೊಳ್ಳಲು ಬಯಸುತ್ತಿದ್ದೆ. ಒಂದು ದಿನ 
ಅವರು ಪಾಠ ಮುಗಿಸಿ ಹೋಗುವಾಗ ನಾನು ಧೈರ್ಯ 
ತಂದುಕೊಂಡು ಅವರ ಹಿಂದೆ ಹಿಡಿದೆ. ಅವರು ನನಗೆ ಹೀಗೇಕೆ 
ಮಾಡುತ್ತಾರೆ ಎಂದು ನೇರವಾಗಿ ಕೇಳದೆ. ಅದಕ್ಕೆ, ಸರ್‌ ನಾನು 
ಉತ್ತಮ ಸಾಧನೆ ಮಾಡಬೇಕೆಂಬ ಕಾರಣಕ್ಕೆ ಹಾಗೆ ಮಾಡುತ್ತೇನೆ 
ಎಂದು ತಣ್ಣಗೆ ಪ್ರತಿಕ್ರಿಯಿಸಿದರು. ಪ್ರತಿಯಾಗಿ ಏನು 
ಹೇಳಬೇಕೆಂದು ನನಗೆ ತಿಆಯಲಲ್ಲ. ಆದರೆ ಅದಾದ ನಂತರ 
ಅವರು ನನ್ನ ಜಡೆ ಎಳೆಯುವುದನ್ನು ನಿಲ್ಲಸಿದರು. ನಾನೂ ಸಹ 
ಅವರ ಬಣ್ಣೆ ಭಯ ಪಡುವುದನ್ನು ನಿಲ್ಪಸಿದೆ". 


ಮಕ್ಕಳ ಅಭವ್ಯಕ್ತಿಗಳು ಈ ಕೆಳಗಿನವುಗಳನ್ನು ಸ್ಪಷ್ಟವಾಗಿ 
ಸೂಚಿಸುತ್ತವೆ: 


1 ಮಕ್ಕಳು ತಾರತಮ್ಯವನ್ನು ಗುರುತಿಸುತ್ತಾರೆ. ಅದು ಭಾಷೆ 
ಅಥವಾ ಜಾತಿ ಅಥವಾ ಬೇರೆ ಯಾವ ಕಾರಣಕ್ಕೆ 
ಎಂಬುದನ್ನು ವಿಶ್ಲೇಷಿಸಲು ಅವರಿಗೆ ಸಾಧ್ಯವಾಗದಿರ- 
ಬಹುದು. ಆದರೆ ತಮ್ಮನ್ನು ಕೀಳಾಗಿ ನಡೆಸಿಕೊಂಡಿರುವ 
ಅನುಭವವನ್ನು ಅಲಕ್ಷ್ಯಕ್ಕೆ ಒಳಗಾದ ಸಮುದಾಯಗಳ 
ಅನೇಕ ಮಕ್ಕಳು ಸಮಾಜದಿಂದ ನಿರಂತರವಾಗಿ 
ಅನುಭವಿಸುತ್ತಿರುತ್ತಾರೆ. ಅದೂ ಕೂಡ ತುಂಬಾ 
ಪ್ರಭಾವಶಾಅಆಯಾದ ವಯಸ್ಸ್ಥಿನಲ್ಪ. ಇದು ಅವರು ಬೆಳೆದಂತೆ 
ಅವರ ವ್ಯಕ್ತಿತ್ವದ ಮೇಲೆ ಗಮನಾರ್ಹ ಮತ್ತು ಶಾಶ್ವತವಾದ 
ಪ್ರಭಾವವನ್ನು ಜೀರುವ ಸಾಧ್ಯತೆಯುದೆ. 


2. ಮಕ್ಕಳ ಖಯಣಾತೃಕ ಅನುಭವಗಳು ಅವರ ಮನಸ್ತಿನಲ್ಲ 
ಪದರಗಳಾಗಿ  ಉಳದುಬಡುತ್ತವೆ. ಅವರು ಹೇಗೆ 
ಹೊಡೆಸಿಕೊಂಡರು ಎಂಬ ವಿವರಗಳು ಅವರ ಮನಸ್ಸಿನಲ್ಲ 
ಅಚ್ಚಕಳಯದೆ ಉಳದಿವೆ ಮತ್ತು ಇವುಗಳನ್ನು ಅವರ 
ಅಭವ್ಯಕ್ತಿಗಳಲ್ಲ ಸ್ಪಷ್ಟವಾಗಿ ವಿವರಿಸಲಾಗಿದೆ. 
ಸಾಮಾನ್ಯವಾಗಿ ಮಕ್ಕಳು. ಅಲ್ಲ ಯಾರ್ಯಾರಿದ್ದರು. 
ಏನೇನಾಯಿತು ಎಂಬಂಥ ವಿವರಗಳನ್ನು ಹಂಚಿ- 
ಕೊಳ್ಳುತ್ತಾರೆ. ಅವು ಅವರ ಅನುಭವದ ಮೇಲೆ ಪ್ರಭಾವ 
ಜರುವುದಿಲ್ಲ. ಆದರೆ ಮಗುವಿನ ಸ್ಕರಣಿಯಲ್ಲ 
ಮಹತ್ವದ್ದಾಗಿವೆ. ಈ ಪ್ರಷ್ಟತೆಯು ಅದನ್ನು ಹೆಚ್ಚು ನೈಜ ಮತ್ತು 
ನಂಬಲರ್ಹವಾಗಿಸುತ್ತದೆ ಎಂದು ಅವಳು/ಅವನು 
ನಂಜರುವ ಸಾಧ್ಯತೆಯುದೆ. ಅಥವಾ ಅವಳು/ಅವನು 
ಘಟನೆಯನ್ನು ಅದರ ವಿವರಗಳ೦ದ ಪ್ರತ್ಯೇಕಿಸಲು ಇನ್ನೂ 
ಸಾಧ್ಯವಾಗಿರಲಕ್ಕಿಲ್ಲ ಈ ರೀತಿಯ ಸ್ವಭಾವವನ್ನು 
ಅಭಿವ್ಯಕ್ಷಗೊಆಸುವುದು ಮಕ್ಕಳ ಪಾಲಗೆ ಚಿಕಿತ್ಸಕ 
ಗುಣವನ್ನು ಹೊಂದಿರುತ್ತದೆ. ಅವರು ಅದಕ್ಕೆ ಧ್ವನಿ ರೂಪ 
ನೀಡಿದಾಗ ವಯಸ್ಥರು ಅವರು ಭಾವಿಸಿದ್ದನ್ನು ಮತ್ತು 
ಅನುಭವಿಸಿದ್ದನ್ನು ಮಾನ್ಯ ಮಾಡುತ್ತಾರೆ. 


3. ಗುಂಪು ಪ್ರಕ್ರಿಯೆಯ ಮೂಲಕ ಈ ಅನುಭವಗಳನ್ನು 
ತರಗತಿಯಲ್ಲ ಹಂಚಿಕೊಂಡಾಗ, ಇದು 'ನನಗೆ' ಮಾತ್ರ 
ಸಂಭವಿಸಿಲ್ಲ ಎಂದು ಪ್ರತಿ ಮಗುವಿಗೂ ಅರಿವಾಗುತ್ತದೆ. 
ಮಕ್ಕಳು ತುಂಬಾ ಚಿಕ್ಕವರಾಗಿದ್ದರೂ ಸಹ, ಅವರು ಈ 
ದತ್ತಾಂಶವನ್ನು - ಅನುಭವಗಳ ಒಂದು ಗುಚ್ಛ - 
ಬಳಸಿಕೊಂಡು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಲು 
ಸಮರ್ಥರಾಗಿರುತ್ತಾರೆ. ಇದು ಸಮಾಜದ ಕಾರ್ಯ- 
ಚಟುವಟಕೆಯ ಭಾಗವಾಗಿದೆ ಮತ್ತು 'ನನ್ನ' ತಷ್ಟು ಅಲ್ಲ 
ಎಂದು ತಿಆದುಕೊಳ್ಳುತ್ತಾರೆ. ಸಾಮಾಜಕ ನ್ಯಾಯದ 
ಮೌಲ್ಯಗಳ ಮೇಲೆ ಆಧಾರಿತವಾದ ಶಿಕ್ಷಣಕ್ಕೆ ಇದು 
ಅವಶ್ಯಕವಾಗಿದೆ. 


4. ನಮ್ಮ ಸಂಸ್ಕೃತಿಯಲ್ಲ. ಮಗು ಮತ್ತು ವಯಸ್ಥರಿಬ್ಧರೂ 
(ಶಿಕ್ಷಕ, ಪೋಷಕರು ಅಥವಾ ಪೋಷಕ/ಹಿರಿಯರ ರೂಪದ 
ಯಾವುದೇ ವ್ಯಕ್ತಿ) ವಿಭನ್ನವಾಗಿ ಯೋಚಿಸಬಹುದು. 
ಮಗುವಿನ ಆಲೋಚನೆಯು ಸಹ ಮೌಲ್ಯಯುತವಾದದ್ದು 
ಎಂಬುದು ಪ್ಲೀಕಾರಾರ್ಹವಾಗಿಲ್ಲ. ಆದ್ದರಿಂದ, ಅಂತಹ 
ಚರ್ಚೆಗಳು ತರಗತಿಗಕಲ್ಲ ನಡೆಯುವುದಿಲ್ಲ. 


5. 'ತಮ್ಮನ್ನು ವಿರೋಧಿಸುವವರು ಎಂದು ಮಕ್ಕಳು 
ವರ್ಗ್ಲೀಕರಿಸಿದವರ ಬಗೆಗಿನ ನೋವು ಅಥವಾ ಕೋಪದ 
ಅನುಭವಗಳನ್ನು ಹಂಚಿಕೊಳ್ಳಬಹುದಾದರೂ, ಅವರಲ್ಲ 
ಹೆಚ್ಚಿನವರು ತಮ್ಮ ರಕ್ಷಕರನ್ನು ಸವಾಲೊಡ್ಡುವ 
ಪರಿಸ್ಥಿತಿಯಲ್ಲ ನಿಲ್ಲಸಿ ನೋಡುವುದು, ಅವರಿಗೆ ಸುಲಭವಲ್ಲ. 
ಬಹುಶಃ ಮಗುವಿನ ಮನಸ್ಸಿನಲ್ಲ ಯಾವುದೋ ಒಂದು 
ತರ್ಕವಿರಬಹುದು. ಅದು ಆ ವ್ಯಕ್ತಿಯು ತನ್ನ ಚೌಕಟ್ಟನಲ್ಲ 
ಇಲ್ಲದೆ ತಾನು 'ಹ್ಷಯಂ' ಎಂಬ ಪರಿಕಲ್ಪನೆಯನ್ನು 
ರಚಿಸಿಕೊಳ್ಳಲು ಕಷ್ಟವಾಗುತ್ತದೆ' ಎಂದು ಆ ತರ್ಕವು 
ಹೇಳುತ್ತಿರಬಹುದು. 


ವಿವಿಧ ಸಾಮಾಜಕ-ಆರ್ಥಿಕ ಗುಂಪುಗಳ ವಿದ್ಯಾರ್ಥಿಗಳ ನಡುವೆ 
ಅನೇಕ ಸಂಭಾಷಣೆಗಳನ್ನು ತೆರೆದಿಡಲು ಸ್ನೂಲ್‌ ಮೇ ಸೀಖಾ 
ಔರ್‌ ಪಿಖಾಯಾ ಕಥೆಯನ್ನು ಬಳಸಬಹುದು ಎಂಬುದು 
ಸ್ಪಷ್ಟವಾಗಿದೆ. 


ಶಿಕ್ಷಾರ್ಥಿಗಳು, ಶಿಕ್ಷಕರ ನಡವಳಕೆ, ಕಲಕೆಯ ತೊಂದರೆಗಳು, 
ಗೆಳೆಯರೊಂದಿಗೆ ಹೊಂದಾಣಿಕೆ, ಹಿಂಸೆ ಮತ್ತು ನಿಂದನೆ 
ಮುಂತಾದ ಶಾಲಾ ಜೀವನದ ಅಂಶಗಳೂ ಒಂದು ಅಥವಾ 
ಹಲವು ಅಂಶಗಳೊಂದಿಗೆ ತೊಂದರೆಗಳನ್ನು ಹೊಂದಿರಬಹುದು. 
ಇಂತಹ ಚರ್ಚೆಗಳು ಶಾಲೆಗಳಗೂ ಸಹ ಪ್ರತಿಫಲನ 
ಮಾಡಿಕೊಳ್ಳುವ ಅವಕಾಶಗಳಾಗಿವೆ. 


ಇಲ್ಲಯವರೆಗೆ ವಿವರಿಸಿದ ಪಾರಸ್ಪರಿಕ ಕ್ರಿಯೆಯು ಶಾಲಾ 
ವ್ಯವಸ್ಥೆಯು ಮಕ್ಕಆಗೆ ಬೇರೆ ರೀತಿಯಲ್ಲ ಹೊಂದಿಕೊಳ್ಳುವ 
ಅಗತ್ಯವನ್ನು ಸ್ರಷ್ಟವಾಗಿ ಸೂಚಿಸುತ್ತದೆ. ಈ ಕಥೆಯನ್ನು 
ವಿಮರ್ಶಿಸಿದ ಅಂಜಅ ನೊರೊನ್ಹಾರವರು" `ಇಲ್ಲ ವಿವರಿಸಿದ 


ಮಕ್ಕಳ ಅನುಭವಗಳು ಸಾರ್ವತ್ತಿಕವಾಗಿವೆಯೆಂದು 
ಕಂಡುಕೊಳ್ಳುತ್ತಾರೆ". 

ಕಥೆಗಳಲ್ಲಿ ಮಕ್ಕಳ ಕರ್ತೃತ್ವತೆ 

ಮೇಲೆ ನೋಡಿದಂತೆ, ಕಥೆಗಳು ಸಂಭಾಷಣೆಗಳನ್ನು 


ಪ್ರಾರಂಭಸಲು ನಮಗೆ ಒಂದು ಸುರಕ್ಷಿತ ಅವಕಾಶ 


ಮಾಡಿಕೊಡುತ್ತವೆ. ಅವುಗಳು ತುಂಬಾ ವೈಯಕ್ತಿಕವಾಗಿ 
ಇರದಿದ್ದರೂ ನಾವು ಪ್ರತಿಫಅಸಲು ಮತ್ತು 
ಉದ್ದೇಶಪೂರ್ವಕವಾಗಿ ಪ್ರಾರಂಭಸಬಹುದಾದ ದತ್ತಾಂಶ 


ಅಥವಾ ವಿಷಯವನ್ನು ಒದಗಿಸುತ್ತವೆ. ಇದಕಾಗಿ ನಮಗೆ 


ಮಕ್ಕಳನ್ನು ಕೇಂದ್ರವನ್ನಾಗಿ ಹೊಂದಿರುವ, ಕೇವಲ ಪಾತ್ರವಾಗಿ 
ಮಾತ್ರವಲ್ಲದೆ. ಮಗುವಿನ ವಿಶ್ವ ದೃಷ್ಟಿಕೋನವು ವಯಸ್ಥರ 
ದೃಷ್ಣಿಕೋನದೊಂದಿಗೆ ಸಂಘರ್ಷದಲ್ಲರುವ ಅಥವಾ ಮಕ್ಕಳ 
ಗುಂಪಿನಲ್ಪ ವಿಭನ್ನ ದೃಷ್ಟಿಕೋನಗಳರುವ ಕಥೆಗಳನ್ನು ನೀಡುವ 
ಮಸ್ತಕಗಳು ಬೇಕು. 


ಸ್ಥೂಲ್‌ ಮೇ ಸೀಖಾ ಔರ್‌ ಸಿಖಾಯಾ ಕಥೆಯಲ್ಲನ ಒಂದು 
ವಿಮರ್ಶಾತ್ಮಕ ಅಂಶವೆಂದರೆ ಈ ಕಥೆಯಲ್ಲ ಮಕ್ಕಳ ಹಲವಾರು 
ಹಂತದ ಧ್ಧನಿಗಳು ಕೇಆ ಬರುತ್ತಿವೆ. ಮೊದಲನೆಯದಾಗಿ, 
ಕಥೆಯು ಮಗುವಿನಿಂದ ಬರೆಯಲ್ಪಟ್ಟದೆ; ಎರಡನೆಯದಾಗಿ, 
ಮಕ್ಕಳ ಭಾವನೆಗಳು ಇಲ್ಲ ಚೆನ್ನಾಗಿ ಹೊರಹೊಮ್ಮಿವೆ: ಮತ್ತು 
ಕೊನೆಯದಾಗಿ ಮಕ್ಕಳು ಸಾಮೂಹಿಕವಾಗಿ ಯೋಜನೆಯನ್ನು 
ರೂಪಿಸಿ ಅವುಗಳನ್ನು ಕಾರ್ಯಗತಗೊಳಸುತ್ತಾರೆ. ಮಕ್ಕಳ 
ದೃಷ್ಟಿಕೋನವನ್ನು ಅರ್ಥಮಾಡಿಕೊಳ್ಳುವ ಮತ್ತು ಪ್ಲೀಕರಿಸುವ 
ಒಲ್ಲ ವ್ಯಕ್ತಿ ಎಂದರೆ, ಅದು ಶಿಕ್ಷಕ. ಇದು ಕಥೆಗೆ ನಿರ್ಣಯ ಮತ್ತು 
ಸುಖಾಂತ್ಯವನ್ನು ನೀಡುತ್ತದೆ. ಜವನದಲ್ಲ ಇದು ಯಾವಾಗಲೂ 
ಸಾಧ್ಯವಾಗದಿರಬಹುದು. ಆದ್ದರಿಂದ, ಮಕ್ಕಳ ಕತ್ತ್ಯತ್ವವನ್ನು 
ಸ್ಪಷ್ಟವಾಗಿ ಸ್ಥಾಪಿಸುವುದು ಹೆಚ್ಚು ಮುಖ್ಯವಾಗುತ್ತದೆ. 


"ಒಬ್ಬರ ಕ್ರಿಯೆಗಳು ಉದ್ದೇಶಪೂರ್ವಕವಾಗಿ ಕೆಲವು 
ಪರಿಣಾಮಗಳನ್ನು ಉಂಟುಮಾಡುತ್ತವೆ" ಎಂದು 
ಬಂಡೂರರವರು (2017)” ಕರ್ತ್ಯತ್ಸವನ್ನು ವ್ಯಾಖ್ಯಾನಿಸಿದ್ದಾರೆ: 
ಮ್ಯಾಥೀಸ್‌ (2೦16)" ಕರ್ತೃತ್ವವನ್ನು ಇಲ್ಲ ಒಬ್ಬರ ಅಸ್ಕಿತೆ 
ಮತ್ತು ಗ್ರಹಿಕೆಗಳನ್ನು ಗೋಚರಿಸುವಂತೆ ಮಾಡುವ ಮತ್ತು ಒಬ್ಬರ 
ಜೀವನದ ವೈಯಕ್ತಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಕ 
ಅಂಶಗಳನ್ನು ಹೆಚ್ಚಿಸಲು ಮತ್ತು ಸಬಲೀಕರಣಗೊಳಸಲು 
ಇತರರಿಂದ ಸಕ್ರಿಯವಾಗಿ ಅಂಗೀಕರಿಸಲ್ಪಡುವುದು' ಎಂದು 
ವ್ಯಾಖ್ಯಾನಿಸುತ್ತಾರೆ. ಮುಂದುವರಿದು. ಲೇಖಕರು ಮತ್ತು 
ಸಚಿತ್ರಕಾರರು ಕರ್ತೃತ್ವವನ್ನು ಮತ್ತಷ್ಟು ಉತ್ಸಷ್ಟಗೊಳಸುವ 
ಸಂದರ್ಭಗಳು ಮತ್ತು ಪಾತ್ರಗಳನ್ನು ರಚಿಸುವ ಶಕ್ತಿಯನ್ನು 


ಹೊಂದಿದ್ದಾರೆ' ಎಂದು ಮ್ಯಾಥೀಸ್‌ 
ಸೇರಿಸುತ್ತಾರೆ.ಚರ್ಚೆಯಲ್ಪರುವ ಕಥೆಯು ಪಠ್ಯದ ಮೂಲಕ 
ಅಂಚಿಗೆ ದೂಡಲ್ಪಟ್ಟರುವ ಸಮುದಾಯದ ಮಗುವಿನ 


ಸಾಂಸ್ಸೃತಿಕ ಹಿನ್ನೆಲೆ ಮತ್ತು ಆಕಾಂಕ್ಷೆಗಳನ್ನು ಪ್ರಸ್ಲುತಪಡಿಸಲು 
ಸಮರ್ಥವಾಗಿರುತ್ತದೆ. ಇದೇ ಸಮಯದಲ್ಲ ರೇಖಾಚಿತ್ರಗಳು 
ನಮಗೆ ಕಥಾನಾಯಕನ ಜೀವನ ಪರಿಸ್ಥಿತಿಗಳಗೆ ಸಂದರ್ಭವನ್ನು 
ಒದಗಿಸುತ್ತವೆ. ಶಾಲೆಯ ಬಧ್ಳೆ ತಿಆಸುವ ಮಕ್ಕಳ ಸಾಹಿತ್ಯ ನಮ್ಮ 
ಸುತ್ತಮುತ್ತ ಸಾಕಷ್ಟು ಇದೆ. ಆದಾಗ್ಯೂ, ಹೆಚ್ಚನ ಕಥೆಪುಸ್ತಕಗಳು 
ಮೊದಲ ಬಾರಿಗೆ ಶಾಲೆಗೆ ಹೋಗುವವರನ್ನು ಶಾಲೆಗೆ ಅಥವಾ 
ಅದೇ ರೀತಿಯ ವ್ಯವಸ್ಥೆಗೆ ಸಿದ್ದಪಡಿಸುವ ಕಲ್ಲನೆಯೊಂದಿಗೆ 
ಮುಖ್ಯವಾಹಿನಿಯ ವ್ಯವಸ್ಥೆಯಲ್ಲಿ ಮಕ್ಕಳನ್ನು 


ಏಕೀಕರಣಗೊಳಸುವುದರ ಸುತ್ತ ಸುತ್ತುತ್ತವೆ. ಶಾಲೆಯ ಒಳಗೆ 
ಮಗುವಿನ ಕರ್ಕ್ಯತ್ವ್ತವನ್ನು ಪ್ರದರ್ಶಿಸುವ ಪುಸ್ತಕಗಳು 
ಬೆರಳೆಣಿಕೆಯಷ್ಟು ಮಾತ್ರ ಇವೆ. ಈ ವಿಷಯ ಕುರಿತು ಪ್ರಥಮ್‌ 
ಬುಕ್‌ ಪ್ರಕಟಸಿದ ಹಲವಾರು ಪುಸ್ತಕಗಳಲ್ಲ ಶಬ್ದಮ್‌ ಮಿನ್‌ 
ವಾಲಾ (2೦೭2೦) ಬರೆದ ದಿ ರೈಟ್‌ ವೇ ಸ್ನೊಲ್‌, ಮಗುವಿನ 
ಸ್ವಾಭಾವಿಕ ವ್ಯಕ್ತಿತ್ವಕ್ಕೆ. ಅ೦ದರೆ ಅದರ ಜಜ್ಞಾಸೆಯ ಬಗ್ಯೆ ಅಥವಾ 
ಅದು ಹೇಗೆ ಬಟ್ಟೆ ಧರಿಸುತ್ತದೆ ಮತ್ತು ಹೇಗೆ ಕಾಣುತ್ತದೆ 
ಎಂಬುದಕ್ಕೂ ಅವಕಾಶವನ್ನು ನೀಡುತ್ತದೆ. ವಿದ್ರೋಹ್‌ ಕಿ ಛಾಪ್‌ 
ಛಾಪ್‌ (ಮುಸ್ಥಾನ್‌, 2೨೦೭2೦) ಅಂತಹ ಇನ್ನೊಂದು 
ಪುಸ್ತಕವಾಗಿದ್ದು, ಬರಹಗಾರ ರಿಂಜನ್‌ ಮಗು-ಕೇಂದ್ರಿತ 
ಬೋಧನಾ ವಿಧಾನವು ಶಿಕ್ಷಕಿಯನ್ನು ವಿದ್ಯಾರ್ಥಿ ಸ್ನೇಹಿಯನ್ನಾಗಿ 
ಮಾಡುತ್ತದೆ ಮತ್ತು ಮಕ್ಕಳ ಪಾಲಗೆ ತುಂಬಾ ಸ್ನೇಹಪರ 
ವ್ಯಕ್ತಿಯಂತೆ ಚಿತ್ರಿಸುತ್ತದೆ. ಆದರೆ ಶಿಕ್ಷಕಿಯು ತನ್ನ ವಯಸ್ಸ 
ಸ್ಥಾನದಿಂದ ಕಾರ್ಯನಿರ್ವಹಿಸುತ್ತಿದ್ದಾಳೆ ಎಂಬುದು ಸ್ಪಷ್ಟವಾದಾಗ 
ಕಥೆಯು ತಿರುವು ಪಡೆಯುತ್ತದೆ. ಅವರು ನಿಜವಾಗಿಯೂ 
ಮಕ್ಕಳನ್ನು ಪ್ಲೀಕರಿಸಲು ಬಯಸಿದರೆ, ಅವರಲ್ಲ ಆಂತರಿಕ 
ರೂಪಾಂತರದ ಅಗತ್ಯವಿದೆ.ಹೆಚ್ಚನ ಪುಸ್ತಕಗಳನ್ನು ವಯಸ್ಸ್ಥರು 
ಬರೆಯುತ್ತಾರೆ. ಅಲ್ಲ ವಯಸ್ಥ್ಸರ ದೃಷ್ಟಿಕೋನದಿಂದ ಪಡೆದ 
ಮಗುವಿನ ಗ್ರಹಿಕೆಯು (ಅಥವಾ ಅವರ ಬಾಲ್ಯದ ನೆನಪುಗಳು) 
ವಿಷಯವನ್ನು ನಿರ್ಧರಿಸುತ್ತದೆ. ಆದರೆ ನಾವು ಚಿಕ್ಕ ಮಕ್ಕಳು ಮತ್ತು 
ಹದಿಹರೆಯದ ಮಕ್ಕಳನ್ನು ಅವರ ಕಥಾಪುಸ್ತಕಗಳ 
ಲೇಖಕರಾಗುವಂತೆ ಪ್ರೋತ್ಪಾಹಿಸಿದರೆ. ಮಕ್ಕಳು ತಮ್ಮ ಅನಿಸಿಕೆ 
ಮತ್ತು ಭಾವನೆಗಳನ್ನು ಹಂಚಿಕೊಳ್ಳಲು ಮತ್ತು ಮಕ್ಕಳ 
ದೃಷ್ಟಿಕೋನಗಳನ್ನು ಗೌರವಿಸಲು ಒಂದು ಅವಕಾಶವನ್ನು 
ನಿರ್ಮಿಸಲು ಇದು ಆರಂಭಕ ಹೆಚ್ಚೆಯಾಗುತ್ತದೆ. 


ಮಕ್ಕಳ ಧ್ವನಿಗೆ ಅವಕಾಶ ನೀಡುವ ಕಥೆಗಳು ಶಾಲೆಯನ್ನು 
ಪ್ರವೇಶಿಸಿದಾಗ ಶಾಲೆಯ ಪ್ರಕ್ರಿಯೆಗಳ ಕುರಿತು ಚರ್ಚೆಗಳು 
ಮತ್ತು ಪ್ರಶ್ನೆಗಳು ತೆರೆದುಕೊಳ್ಳುವ ಸಾಧ್ಯತೆ ಇದೆಯೇ? 
ಥಾಮ್ಸನ್‌ ಮತ್ತು ಜಾನ್ಸನ್‌ (2೦೦7).' ಶಿಕ್ಷಕರೂ ಸಹ ಮಕ್ಷಳನ್ನು 
ಅತ್ಯಂತ ಸೃಜನಶೀಲರು, ಹೆಚ್ಚಿನ ಒಳನೋಟ ಮತ್ತು ತಿಳುವಳಕೆ 
ಹೊಂದಿದ್ದಾರೆ!" ಎಂಬ ದೃಷ್ಟಿಕೋನದಿಂದ ನೋಡುತ್ತಾ ಅವರ 
ಕರ್ತ್ಯತ್ವವನ್ನು ಒಪ್ಪಿಕೊಳ್ಳಬೇಕು ಎಂದು ಒತ್ತಿಹೇಳುತ್ತಾರೆ. ನಿಕಿತಾ 
ಬರೆದ ಕಥೆಯಲ್ಪ್ಲನ ಶಿಕ್ಷಕರಂತೆ,  ವಯಸ್ಥ್ಸರು ಮಕ್ಕಳ 
ಮಾತುಗಳನ್ನು ಕೇಳಲು. ಅವರ ಪ್ವ್ಪಂತ ದೌರ್ಬಲ್ಯಗಳನ್ನು 
ಗುರುತಿಸಲು ಮತ್ತು ನಮ್ಮ ನಡವಳಕೆಗಳು ಮತ್ತು ನಮ್ಮ 
ವಿಧಾನಗಳು ಮಕ್ಕಳನ್ನು ಹೇಗೆ ದೂರವಿಡುತ್ತವೆ ಎಂಬುದನ್ನು 
ಗುರುತಿಸಲು ಸಿದ್ಧರಿದ್ದರೆ, ಬಹುಶಃ ನಾವು ಶಾಲೆಯನ್ನು 
ಸುರಕ್ಷಿತವಾಗಿ ಅಭವೃದ್ಧಿಪಡಿಸಲು ಮೊದಲ ಹೆಜ್ಜೆ ಇಡುತ್ತೇವೆ 
ಮತ್ತು ಎಲ್ಲಾ ಮಕ್ಕಳಗೆ ಅದು ಸಂತೋಷದ ಸ್ಥಳವಾಗುತ್ತದೆ. 


ಅಡಿ ಟಿಪ್ಪಣಿಗಳು: 

i Lalit, R. (2022) The Cultivation of Safe Spaces Within Schools. Available at: https://feminisminindia.com/2022/01/21/the-cultivation-of-safe- 
spaces-within-schools/ 

ii The Book Review, November 2022, Pg. 62 

iii Bandura A (2017) Toward a psychology of human agency: pathways and reflections. Perspectives on Psychological Science, 13(2):130-136 


iv Janelle B. Mathis (2016) Literature and the Young Child: Engagement, Enactment, and Agency from a Sociocultural Perspective, Journal of Research 
in Childhood Education, Volume 30, 2016 - Issue 4 


v Quoted in Reflecting on childhood and child agency in history: Haring, U. et al. (2019) Palgrave Communications | https://doi.org/10.1057/s41599- 
019-0259-0 


ಜ್ಯೋತಿ ದೇಶಮುಖ್‌ ಅವರು ಕಳೆದ ಒಂಬತ್ತು ವರ್ಷಗಳಂದ ಭೋಪಾಲ್‌ ಮೂಲದ ಲಾಭೋದ್ದೇಶವಿಲ್ಲದ ಸಂಸ್ಥೆ ಮುಸ್ಸಾನ್ಸ್ನಲ್ಲಿ 
ತರಗತಿಯ ಸುಗಮಕಾರರಾಗಿ ಕೆಲಸ ಮಾಡುತ್ತಿದ್ದಾರೆ. ಮಕ್ಕಳಗೆ ಕಅಸಲು ಆನಂದಿಸುತ್ತಾರೆ ಮತ್ತು ತರಗತಿಯನ್ನು ಸಕ್ರಿಯವಾಗಿ 
ಇಡಲು, ಎಲ್ಲರಿಗೂ ಆನಂದದಾಯಕವಾಗಿಸಲು ಹೊಸ ವಿಧಾನಗಳನ್ನು ನಿರಂತರವಾಗಿ ಹುಡುಕುತ್ತಿರುತ್ತಾರೆ. ಅವರನ್ನು 
jdeshmukh025(@ gmail.com ಮೂಲಕ ಸಂಪರ್ಕಿಸಬಹುದು. 


ಶಿವಾನಿ ತನೇಜಾ ಅವರು 25 ವರ್ಷಗಳ೦ದ ಭೋಪಾಲ್‌ ಮತ್ತು ಸುತ್ತಮುತ್ತಅನ. ಗುರುತಿಸಲ್ಪಟ್ಟ ಬುಡಕಟ್ಟು ಹಿನ್ನೆಲೆಯ ಜನರು ಮತ್ತು 
ಬಡ ಸಮುದಾಯಗಳ ನಡುವೆ ಕೆಲಸ ಮಾಡುತ್ತಿದ್ದಾರೆ. ಶಿಕ್ಷಣವನ್ನು ಪ್ರತ್ಯೇಕವಾದ ಶೈಕ್ಷಣಿಕ ವಿದ್ಯಮಾನವಾಗಿ ನೋಡಲು ಸಾಧ್ಯವಿಲ್ಲ 
ಮತ್ತು ಶಿಕ್ಷಣತಜ್ಞರಾಗಿ ನಾವು ಮಗುವಿನ ಹಿತ ಮತ್ತು ವಿಮರ್ಶಾತೃಕ ಸಬಲೀಕರಣವನ್ನು ಶೈಕ್ಷಣಿಕ ಪ್ರಯಾಣದ ಕೇಂದ್ರವಾಗಿ 
ನೋಡಬೇಕಾಗಿದೆ ಎಂದು ನಂಬುತ್ತಾರೆ. ಠ ದೃಷ್ಟಿಕೋನವು ಅವರ ಕಾಳಜ ಮತ್ತು ಕೆಲಸದ ಆದ್ಯತೆಗಳಲ್ಲ. ಸಾಮಾಜಕ ನ್ಯಾಯ ಮತ್ತು 
ಕಷ್ಟಕರವಾದ ಬಾಲ್ಯದ ನಡುವೆ ಮಕ್ಕಳ ಸಾಮೂಹಿಕ ಕರ್ತ್ಯತ್ವವನ್ನು. ಮಾನಸಿಕ ಆರೋಗ್ಯವನ್ನು ನಿರ್ಮಿಸುವುದರಲ್ಲ 
ಪ್ರತಿಬಂಜತವಾಗುತ್ತಿದೆ. ಪ್ರಮುಖವಾಗಿ ಶಿಕ್ಷಕಿಯಾಗಿ. ಅವರು ಮುಸ್ಸಾನ್ನಲ್ಲ ಪ್ರತಿದಿನವೂ ತರಗತಿಯ ಭಾಗವಾಗಿರುವುದನ್ನು ಮತ್ತು 
ಶಿಕ್ಷಣಶಾಸ್ತದ ಮಧ್ಯಕ್ಥಿಕೆಗಳಗೆ ವಿದ್ಯಾರ್ಥಿಗಳ ಪ್ರತಿಕ್ರಿಯೆಗಳನ್ನು ಗಮನಿಸುವುದನ್ನು ಮತ್ತು ಅದರಿಂದ ಕಠಅಯುವುದನ್ನು 
ಆನಂದಿಸುತ್ತಾರೆ. ಅವರನ್ನು shivani@muskaan.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ನಿವೇದಿತಾ ಬಿ. ರುದ್ರೇಶ್‌ | ಪರಿಶೀಲನೆ: ನಾಗಮಣಿ ಎಸ್‌. ಎನ್‌. 


ಅಜೀಂ ಪ್ರೇಮ್‌ಜ ಯೂನಿಪರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


